Kerala Gazette No. 44 dated 11th November 2014 . 
PART I 


Section iji 


KERA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಜಿ) ಇಲಾಖೆ 


ಅಧಿಸೂಚನೆ 


ನಂ . 20613 / ಲೆಗ್ . ಜಿ2 / 201 / ಕಾನೂನು, 


ತಿರುವನಂತಪುರ , 2015 ಸೆಪ್ಟೆಂಬರ್ 19 , 

1935 ಭಾದ್ರಪದ 28 . 


2013 ಸೆಪ್ಟೆಂಬರ್ 16ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಈ ಮೂಲಕ 
ಪ್ರಕಟಿಸಲಾಗಿದೆ . 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಸಿ. ಪಿ. ರಾಮರಾಜ ಪ್ರೇಮ ಪ್ರಸಾದ್ , 

ಕಾನೂನು ಕಾರ್ಯದರ್ಶಿ . 


G, 4 / 2014/ GPC. 


2013ರ 48ನೇ ಅಧ್ಯಾದೇಶ 
2013ರ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ಅಧ್ಯಾದೇಶ 
- ಭಾರತ ಗಣರಾಜ್ಯದ ಅರುವತ್ತನಾಲ್ಕನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 
1975ರ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯ ಅಧಿನಿಯಮವನ್ನು ಮತ್ತಷ್ಟೂ 

ತಿದ್ದುಪಡಿಮಾಡಲಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ - 1975ರ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯ ( ತಿದ್ದುಪಡಿ ) ಅಧಿನಿಯಮ (1975ರ 5) 
ವನ್ನು ಇನ್ನು ಮುಂದಿನ ಅಗತ್ಯಗಳಿಗಾಗಿ ಮತ್ತೂ ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದಲೂ ; 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ತಾನು ತುರ್ತು ಕ್ರಮ 
ಕೈಗೊಳ್ಳಬೇಕಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆ ಎಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ ; 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ ಖಂಡ (1 ) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ, ಕೇರಳ ರಾಜ್ಯಪಾಲರು, ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2013ರ, ಕಲ್ಲಿಕೋಟೆ 
ವಿಶ್ವವಿದ್ಯಾನಿಲಯ ( ತಿದ್ದುಪಡಿ) ಅಧ್ಯಾದೇಶ ಎಂದು ಕರೆಯಬಹುದು. 

(2) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2. ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಬೇಕಾದ 1975ರ 5ನೇ ಅಧಿನಿಯಮ . ಈ 
ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ, 1975ರ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯ 
ಅಧಿನಿಯಮ ( 1975ರ 5) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವ) 
3, 4 ಹಾಗೂ 5ನೇ ವಿಭಾಗಗಳಿಗೆ ನಿರ್ದಿಷ್ಟಪಡಿಸಿದ ತಿದ್ದುಪಡಿಗಳಿಗನುಸರಿಸಿ ಪರಿಣಾಮ 
ಇರುವುದಾಗಿದೆ. 


3 . ವಿಭಾಗ 17ರ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 17ನೇ ವಿಭಾಗದಲ್ಲಿ 
“ ಇತರ ಸದಸ್ಯರು ” ಎಂಬ ಶೀರ್ಷಿಕೆಯ ಕೆಳಗಿನ, ಐಟಂ ( 5 ) ರ ಬದಲು ಈ ಕೆಳಗಿನ 
ಐಟಂನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

“( 5) ಉನ್ನತ ಶಿಕ್ಷಣ ವಲಯದಿಂದ ಸರಕಾರವು ನಾಮನಿರ್ದೆಶ ಮಾಡುವ 
ಆರಕ್ಕಿಂತ ಹೆಚ್ಚಾಗದ ಸದಸ್ಯರು, ಅವರಲ್ಲಿ ಒಬ್ಬರು ಮಹಿಳೆಯೂ ಒಬ್ಬರು ಪರಿಶಿಷ್ಟ ಜಾತಿ/ 
ಪರಿಶಿಷ್ಟ ಪಂಗಡ ವರ್ಗದಿಂದಿರುವ ವ್ಯಕ್ತಿಯೂ ಆಗಿರತಕ್ಕದ್ದು.”. 

4. ವಿಭಾಗ 18ರ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 18ನೇ ವಿಭಾಗದ ( 3) ನೇ 
ಉಪ- ವಿಭಾಗದಲ್ಲಿ ಮೂರನೇ ಕ್ಲಿಪ್ತ ನಿಬಂಧನೆಯ ನಂತರ ಇನ್ನು ಹೇಳುವ ಕ್ಲಿಪ್ತ 
ನಿಬಂಧನೆಯನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

ಆದರೆ, ಇತರ ಸದಸ್ಯರು ” ಎಂಬ ಶೀರ್ಷಿಕೆಯ ಕೆಳಗೆ ಚಾನ್ಸೆಲರರೋ 
ಸರಕಾರವೋ ನಾಮನಿರ್ದೆಶ ಮಾಡುವ ಸೆನೇಟಿನ ಸದಸ್ಯನಿಗೆ ಚಾನ್ಸೆಲರಿಗೋ ಸರಕಾರಕ್ಕೋ 
ಆಯಾಯ ಸಂಗತಿಯಂತೆ , ಇಷ್ಟವಿರುವಷ್ಟು ಕಾಲ ತಮ್ಮ ಅಧಿಕೃತ ಸ್ಥಾನವನ್ನು 
ವಹಿಸಿಕೊಳ್ಳಬಹುದಾಗಿದೆ.”. 

5. ವಿಶೇಷ ಉಪಬಂಧ. ಪ್ರಧಾನ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ , ಈ 
ಅಧ್ಯಾದೇಶವು ಪ್ರಾರಂಭವಾಗುವ ದಿನಾಂಕದಂದು, ವಿಭಾಗ 17ರ ಐಟಂ (5) ರ ಕೆಳಗೆ ಇತರ 
ಸದಸ್ಯರು ” ಎಂಬ ಶೀರ್ಷಿಕೆಯ ಕೆಳಗೆ ನಾಮನಿರ್ದೇಶಿಸಲ್ಪಟ್ಟ ಚಾಲ್ತಿಯಲ್ಲಿರುವ ಸದಸ್ಯರು, ಈ 
ಅಧ್ಯಾದೇಶದ ಉಪಬಂಧಗಳಿಗನುಸಾರವಾಗಿ ಅಧಿಕಾರ ಸ್ಥಾನವನ್ನು ತೆರವುಮಾಡಿದುದಾಗಿ 
ಭಾವಿಸತಕ್ಕದ್ದು. 


ನಿಖಿಲ್ ಕುಮಾರ್ , 


ರಾಜ್ಯಪಾಲರು . 


